ಕರ್ನಾಟಿಕ ವಿಧಾನ ಪರಿಷತ್ತು 


ಚುಳೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 68(143) 
ಸದಸ್ಯರ ಹೆಸರು : ಶ್ರೀ ಚಿದಾನಂದ್‌ ಎಂ. ಗೌಡ (ಪದವೀಧರ 
ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ :ದಿವಾಲಕ:01-02-2021 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ 
ಸಚಿವರು. 
ಕ್ರ.ಸಂ ಪ್ರಶ್ನ ಉತ್ತರ 
ಅ. ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯ | ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಪ್ರಾಥಮಿಕ ಶಾಲಾ ಸಹ ನಿರ್ವಹಿಸುತ್ತಿರುವ ಪ್ರಾಥಮಿಕ ಶಾಲಾ ಸಹ 
ಶಿಕ್ಷಕರ ೧ ರಿಂದ. 5ನೇ ತರಗತಿ ಶಿಕ್ಷಕರ ೧ ರಿಂದ 5ನೇ ತರಗತಿ 
ಜೋಧಿಸುವವರು) ಸಂಖ್ಯೆ ಎಷ್ಟು; ಬೋಧಿಸುಪವರು) ಸ೦ಖ್ಯೆ : 1,26,063 
ಆ. ಮೇಲ್ಕಂಡ ಶಿಕ್ಷಕರಲ್ಲಿ ಪದವೀಧರ ಶಿಕಕರ! ಪದವೀಧರ ಶಿಕ್ಷಕರ ಸಂಖ್ಯೆ: 21,282 
ಸಂಖ್ಯೆ ಎಷ್ಟು; \ ; ! 
ಇ. ಪದವೀಧರ ಪ್ರಾಥಮಿಕ ಪದವಿ ಶಿಕ್ಷಕರನ್ನು 6. ಇಲ್ಲ | 


ಮತ್ತು 7ನೇ ತರಗತಿಗೆ ಜೋದಿಸಲು ಖಾಲಿ | 
ಇರುವ ಹುದ್ದೆಗಳಿಗೆ ವಿಲೀನ ಮಾಡುವ 
ಪ್ರಸ್ತಾವನೆ ಸರ್ಕಾರದ 'ಮುಂದೆ ಹದಯ 
(ಮಾಹಿತಿ ನೀಡುವುದು) 


"ಇರುತದೆ. 


ಆದರೆ, ಸರ್ಕಾರದ ಅಧಿಸೂಚನೆ ಸಂಖ್ಯ 
ಇಡಿ 626 ಪಿಬಿಎಸ್‌ 2014 ದಿನಾಂಕ:07- 08- : 
2017ರ ಪ್ರಕಾರ, ಸರ್ಕಾರಿ ಹಿರಿಯ ಪ್ರಾಥಮಿಕ ' 
ಶಾಲೆಗಳಲ್ಲಿನ ಪದವೀಧರ (6 ರಿಂದ 8ನೇ 
ತರಗತಿಗಳು ಹುದ್ದೆಗಳ ನೇಮಕಾತಿಯಲ್ಲಿ | 
ನಿಯಮಗಳಂತೆ 1 ರಿಂದ 5ನೇ ತರಗತಿಗಳ | 
ವೃಂದದಿಂದ ಪದವೀಧರ ಪ್ರಾಥಮಿಕ ಶಿಕ್ಷಕರ 6: 
ರಿಂದ 8ನೇ ತರಗತಿಗಳು ವೃಂದಕ್ಕೆ ಸೇವಾ. 
ನಿರತರ ಕೋಟಾದಡಿ ಪರೀಕ್ಲೆ ಮುಖಾಂತರ ! 
"ಸೇವಾ ವಿರತರ ಸೇಮಕಾತಿಗೆ" ಅವಕಾಶ! 


ಹಾಗೆಯೇ, ನೇರ ನೇಮಕಾತಿ ಹಾಗೂ ಸೇವಾ | | 


; ನಿರತರ ಶೇ 75:25 ಪ್ರಮಾಣ ವಿಗದಿ ಇದೆ. ಮತ್ತು ; | 


ಪರೀಕ್ಲೆ್‌ ಮುಖಾಂತರ ಮಾತ್ರ ಸೇವಾ ನರತರ 
ನೇಮಕಾತಿಗೆ ಅವಕಾಶವಿದೆ. 
l 


ಈ 


| ಶಿಕ್ಷಕರ ಸಂಘದಿಂದ, ಪದವೀಧರ ಪ್ರಾಥಮಿಕ ! 


ಶಿಕ್ಷಕರ (6 ರಿಂದ 8ನೇ ತರಗತಿಗಳು) ವೃಂದಕ್ಕೆ ! 


ಸೇವಾ, ವರತ ಕೋಟಾದಡಿ ಪರೀಕ್ಷೆ 
| ಮುಖಾಂತರ ಇರುವುದನ್ನು ಬದಲಾವಣೆ: 
| ಮಾಡುವುದರ ಜೊತೆಗೆ ಬಡ್ತಿ ಪ್ರಮಾಣ 25 
ರಿಂದ ಶೇ 56 ಕೈ ಹೆಚ್ಚಿಸಲು ಕೋರಿಕೆಗಳು 
ಷಸ್ವೀಕೃತವಾಗಿದ್ದು, ತಿದ್ದುಪಡಿ ಪ್ರಸ್ತಾವನೆ 
| ಪರಿಶೀಲನೆಯಲ್ಲಿರುತ್ತದೆ. 


(ಎಸ್‌. ಸುರೇಶ್‌ಕುಮಾರ್‌) . 
ಪ್ರಾಥಮಿಕ ಮತ್ತು ಪ್ರೌಢಶಿಕಣ 
ಹಾಗೂ ಸಕಾಲ ಸಚಿವರು 


